ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1308(1588) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಸರ್ವೋಚ್ಚ ನ್ಯಾಯಾಲಯದಲ್ಲಿರುವ ರಾಜ್ಯದ ವ್ಯಾಜ್ಯ/ ವಿವಾದಗಳ ಬಗ್ಗೆ 


(ಅ) ಪ್ರಸ್ತುತ ರಾಜ್ಯವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿ ಮುನ್ನೆಡೆಸುತ್ತಿರುವ 
ವ್ಯಾಜ್ಯ/ವಿವಾದಗಳು ಯಾವುವು; ಸದರಿ ವ್ಯಾಜ್ಯಗಳನ್ನು ರಾಜ್ಯದ ಪರವಾಗಿ 
ಮುನ್ನೆಡೆಸುತ್ತಿರುವ ವಕೀಲರು, ವಕೀಲರ ತಂಡ ಸೇರಿದಂತೆ ವ್ಯಾಜ್ಯ/ನಿವಾದವಾರು ಪ್ರತ್ಯೇಕ 
ಮಾಹಿತಿಯನ್ನು ಸಂಪೂರ್ಣವಾಗಿ ಒದಗಿಸುವುದು; 


(ಆ) ಸದರಿ ವ್ಯಾಜ್ಯಗಳನ್ನು ಮಂಡಿಸುತ್ತಿರುವ ವಕೀಲರು/ವಕೀಲರ ತಂಡಕ್ಕೆ ಕಳೆದ 15 
ವರ್ಷಗಳಲ್ಲಿ ಪಾವತಿಸಲಾದ ಶುಲ್ಕಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆಯೇ; ಹಾಗಿದ್ದಲ್ಲಿ, 
ಇದುವರೆವಿಗೆ ಪಾವತಿಸಲಾದ ಶುಲ್ಲದ ಸಂಪೂರ್ಣ ಮಾಹಿತಿಯನ್ನು ಪ್ರತ್ಯೇಕವಾಗಿ 
ಒದಗಿಸುವುದು; 


(ಇ) ದಿನೇ ದಿನೇ ವ್ಯಾಜ್ಯಗಳು ಇತ್ಯರ್ಥವಾಗದೇ ಹತ್ತಾರು ವರ್ಷಗಳಿಂದ 
ಮುಂದುವರೆಯುತ್ತಿರುವುದರಿಂದ, ರಾಜ್ಯ ಬೊಕ್ಕಸಕ್ಕ ಹೊರೆಯಾಗಿ ಪರಿಣಮಿಸುತ್ತಿರುವ 
ಬಗ್ಗೆ ಸರ್ಕಾರವು ಗಂಭೀರವಾಗಿ ಆಲೋಚಿಸಿದೆಯೇ; ಹಾಗಿದ್ದಲ್ಲಿ ಈ ಕುರಿತು ಸರ್ಕಾರದ 
ಆಲೋಚನೆ ಹಾಗೂ ಮುಂದಿನ ಕ್ರಮಗಳೇನು? (ಸಂಪೂರ್ಣ ಮಾಹಿತಿ ಒದಗಿಸುವುದು) 


